`ಜಿ, ಸರ್ವಮಂಗಳ 


ಹುಂಚದ ಕಮಶೇಶ್ವರ : ಒಂದು ಅಪರೂಪ ಶೈಲಿಯ ದೇವಾಲಯ. 


ಇ ಹಳ್ಳಿ. ಶಿವಮೊಗ್ಗ ನಗರ 
- ೬೦ ಕಿ.ಮೀ. ದೂರದಲ್ಲೂ ಹೊಸನಗರದ 
ನೈಯತಕ್ಷೆ ೨೧ ಕಿ.ಮೀ. ದೂರದಲ್ಲಿ ವಿದೆ. ಇಲ್ಲಿರುವ 
ಪದ್ಮಾವತಿ ದೇವಾಲಯಕ್ಕೆ ಭಾರತದ ನಾನಾಕಡೆಗಳಿಂದ 
ಬಂದು ದರ್ಶನ ಪಡೆಯುತ್ತಿರುವರು. 
ಹುಂಚಿವು ಒಂದು ಪ್ರಸಿದ್ಧ ಜೈನತೀರ್ಥ 
ಕ್ಷೇತ್ರ ಇಲ್ಲಿರುವ ಸೇನ ಅವಶೇಷಗಳು 
ಕ್ರಿಶ. ೮ನೇ ಶತಮಾನಕ್ಕೆ ಸೇರಿದವಾಗಿದ್ದು, ಅವು ಈ 
ಗ್ರಾಮದ ಗತವೈಭವದ ಕುರುಹಾಗಿದೆ. ಇಲ್ಲಿರುವ 
ಕೆಲವು ಸ್ಮಾರಕಗಳು ಸು. ೮ ರಿಂದ ೧೨ನೇ ಶತಮಾ 
ನದ ಕಾಲಕ್ಕೆ ಸೇರಿದವಾಗಿವೆ. 


ಪ್ರಾಚೀನ 
೧೦೦೦ಕ್ಕೆ : ಸೇರಿದ ಸಾಂತರರ ರಾಜಧಾನಿಯಾಗಿತ್ತು. 
ಸಾಂತರರು ಕಲ್ಯಾಣಿಚಾಲುಕ್ಕರ ಸಾಮಂತ ರಾಜರಾಗಿ 
ದ್ದರು. ಈ ಸ್ಥಳಕ್ಕೆ ಹೊಂಬುರ್ಚ್ಛ, . ಪೊಂಬುರ್ಚ್ಚ, 
ಪ್ರೊಂಬುಚ್ಛ ರ್ಚ್ಹಪುರ,. ಪಟ್ಟಿ ಪೊಂಬುರ್ಚ್ಚ ಪುರವೆಂಬ 
ಆನೇಕ ಹೆಸರುಗಳು ಶಾಸನಗಳಲ್ಲಿ “ಉಕ್ತವಾಗಿದೆ 
ಮತ್ತು "ಹುಂಚ" ಎಂಬ ಹೆಸರಿನ ವ್ಹತ್ಪತ್ತಿಗೆ ಸಂಬಂಧಿ 
ಸಿದಂತೆ ಹಲವಾರು ಕತೆಗಳಿದ್ದು, ಇಲ್ಲಿ: ಜಿನದತ್ತರಾ 
ಯನು, ರಾಜ್ಯಕಟ್ಟಿದನೆಂದು ಹೇಳುವರಾದರೂ, ಇವ 
ನೊಬ್ಬ ಐತಿಹಾಸಿಕ ವ್ಯಕ್ತಿ ಎಂಬುದು ಇನ್ನೂ ದೃಢ 
ವಾಗಿಲ್ಲ. ಸಾಂತರರ ರಾಜಧಾನಿಯಾಗಿ ಇದು. ಉದಿ 
ಸುವ ಮೊದಲು ಬನವಾಸಿ - ೧೨೦೦ ಒಂದು 
ಭಾಗವಾಗಿದ್ದು, ಸಾಂತಳಿಗೆ ೧೦೦೦ವು ಆಳ್ವಖೇಡ 
೬೦೦೦ಕ್ಕೆ ಸೇರಿದ್ದು ಇದನ್ನು ಆಳುಪರು ಆಳುತ್ತಿದ್ದ 
ದರು. ಕ್ರಿರ್ಶನೇ ಶತಮಾದ ಸುಮಾರಿಗೆ : ಆಳುಪರ 
ಒಂದು ರಾಜಧಾನಿಯು ಪೊಂಬುರ್ಭ್ಚಪುರವಾಗಿದ್ದಿತು. 


ಇಲ್ಲಿರುವ ಅವಶೇಷಗಳು ಜೈನ ಮತ್ತು ಶೈವ 
ಮತಗಳೆರಡಕ್ಕೂ ಸೇರಿದವಾಗಿವೆ. ಇಲ್ಲಿರುವ ಎಲ್ಲಾ 
ಸ್ಮಾರಕಗಳನ್ನು * ಗಮನಿಸಿದಾಗ, ಇಲ್ಲಿಯ ಕಮಠೇಶ್ವರ 
ದೇವಾಲಯವು ಅದರ ಅಪರೂಪ ದ ವಾಸ್ತು ವಿನಾಸ 
ದಿಂದ' ನಮ್ಮ ಗಮನವನ್ನು ಸೆಳೆಯುತ್ತದೆ. 


ಇತಿಹಾಸ ದರ್ಶನ 


ಕಾಲದಲ್ಲಿ ಹುಂಚವು ಸಾಂತಳಿಗೆ 


ದೇವಾಲಯದ ವರ್ಣನೆ - ಕಮಶೇಶ್ವರ 
ದೇವಾಲಯವು ಈಗಿರುವ ಜೈನಮಠದಿಂದ ಆಗ್ನೇಯಕ್ಕೆ 


" ಸು.೧/೨ ಕಿಮೀ ದೂರದಲ್ಲಿದೆ. ಇದು ಸುಸ್ಥಿತಿಯಲ್ಲಿ 


ರುವ ಬಳಪದ ಕಲ್ಲಿನ ಕಟ್ಟಡವಾಗಿದೆ. ಈ ದೇವಾಲ 
ಯದಲ್ಲಿ ೧) ಮಂಟಪದ" ದ್ವಾರಬಂಧದ . ಒಳಭಾಗ 
ದಲ್ಲೂ' (ಕ್ರಿಶ.೮೦೦)* ಮತ್ತು" ೨) ದೇವಾಲಯದ 
ಮುಂಭಾಗದಲ್ಲೂ ಶಿಲಾಶಾಸನಗಳಿವೆ. ದೇವಾಲಯದ . 
ಮುಂದಿರುವ ಶಾಸನ ಕ್ರಿ.ಶ. ೧೨೮೮ರದಾಗಿದ್ದು,* 
ಸೇವಾನಾಯಕ್ಕ ಕೋಟಿನಾಯಕ್ಕ- ಮಾರಸೆ ೊಡ್ಡದೇದ, 
ಮೊದಲಾದವರನ್ನು ಉಲ್ಲೇಖಿಸಿದ್ದು ಇವರು ಡೇವಾಲ 
ಯವನ್ನು ಜೀರ್ಣೋ ದ್ದಾರ ಮಾಡಿಸಿದರೆಂದು ತಿಳಿದು 
ಬರುತ್ತದೆ. ವಾಸ್ತುವಿನ “ದೃಷ್ಟಿಯಿಂದ ಈ ದೇವಾಲ 
ಯವು. ಅತ್ಯಾ ಸಕ್ತಿಯನ್ನು ರೆಂಸುತ್ತದ್ದು, ಈ ದೇವಾ 
ಲಯದ ಶೈಲಿ ಅನುಪಮವಾಗಿದೆ. 


ದೇವಾಲಯ ವಿನ್ಯಾಸ :- ದೇವಾಲಯದಲ್ಲಿ 
ಗರ್ಭಗೃಹ ಮತ್ತು ಸಭಾ ಮಂಟಪ ಹೀಗೆ ಎರಡು 
ಭಾಗಗಳಾಗಿವೆ. ಇದರ ಮುಂದೆ ಮುಖಮಂಟಪ 
ಇದ್ದ ಸೂಚನೆ ಇಲ್ಲ. ಗರ್ಭಗೃಹದ ಒಳವಿಸ್ತೀರ್ಣವು 
೨೫೨ ಮೀ. ಗಳಾಗಿದ್ದು, ಮಂಟಪ ಪದ ವಿಸ್ತೀರ್ಣವು 
೪೫೪ ಮೀ. ಗಳಪ್ಪಿದೆ.' ಸೂಕ್ಷವಾಗಿ ಗಮನಿಸಿದಾಗ 
ಗರ್ಭಗೃಹ ಮತ್ತು ಮಂಟಪಗಳ ನ್ನು ಬೇರೆ ಬೇರೆಯಾಗಿ 


ರಚಿಸಿರುವಂತಿದೆ. * ಮೊದಲಿಗೆ ಗರ್ಭಗ ಹವು ಸ್ವತಂತ್ರ 


ಗುಡಿ ಆಗಿದ್ದು ನಂತರದ ಕಾಲದಲ್ಲಿ ಮಂಟಪವನ್ನು 
ಸೇರಿಸಲಾಗಿದೆ. ಇದನ್ನು ಗೋಡೆಯ ಮೇಲಿನ ಕಪೋ 
ತದಲ್ಲಿ ಬಂದಿರುವ ಶಿಲ್ಪಗಳ ಪಟ್ಟಿಕೆಯು ಸ್ಪಷ್ಟಪಡಿಸು 
ತ್ತದೆ ಮತ್ತು ಗರ್ಭಗೃಹದ ವಿತಾನವು . ತಿಳಿಸುತ್ತಿದೆ. 
ಆದರೆ ಈ ಎರಡರ ರಚನೆಯು ಬಹುಕಡಿಮೆ ಅಂತ ' 
ರದದ ಕಾಲದಲ್ಲಿಯೇ ಆಗಿರುವಂತಿದೆ. 


ಸಭಾಮಂಟಪ :- ಇದರ ದ್ವಾರಬಂಧವು 
ಸರಳವಾದ ಮೂರು ಪಾಲನ್ನು ಹೊಂದಿದ್ದು ಅಡ್ಡ 
ತೊಲೆಯ ಮೇಲ್ಭಾಗದಲ್ಲಿ? ಪೂರ್ಣಕಂಭಗಳನ್ನು ತ್ತಿ 
ರುವುದು ಕುತೂಹಲಕಾರಿಯಾಗಿದೆ. ಇದು ಒಂದು. 
ಅಪರೂಪದ. ಲಕ್ಷಣ. ಸಭಾಮಂಟಪದ ಮಧ್ಯದಲ್ಲಿ. 


೨೩೫ 


ಕಂಬಗಳಿವೆ. ಇದರ ಭಿತ್ತಿಯಲ್ಲಿ ಕುಡ್ಕಸ್ತಂಭಗಳಿಲ್ಲ. ಈ 
ಕಂಬಗಳ ಮಧ್ಯದಲ್ಲಿ "ನಂದಿ'ಯ ಬಿಂಬವಿದೆ. ಇದರ 
ಭುವನೇಶ್ವರಿಯಲ್ಲಿ "ಅಷ್ಟದಿಕ್ಟಾಲಕರ ಮಧ್ಯೆ ನಟರಾಜನ 
ಬಿಂಬವಿದ್ದು, ಇದರೊಂದಿಗೆ” ಗಣೇಶ, ಕಾರ್ತಿಕೇಯನ 
ಮುತಿ ೯ಗಳೂಣವೆ. ಇದರ ಅಂಚನ್ನು ಕಮಲದೊಂದಿಗೆ 


ಅಲಂಕರಿಸಲಾಗಿದೆ. ಉಳಿದ ಭುವನೇಶ್ವ ರಿಗಳಲ್ಲಿ 
ಅಲಂಕಾರವಿಲ್ಲ. 

ಕಂಬಗಳು :- ಕಂಬಗಳು ಚೌಕಾಕಾರದ್ದು, 
ಎತ್ತರವಾದ ಪೀಠ, ಕೆಳಭಾಗದಲ್ಲಿ ಸರಳವಾದ ಚೌಕಾ 
ಕಾರದ ಖಂಡ, ಮಧ್ಯ ದಲ್ಲಿ ನೇರವಾದ ಪಟ್ಟಿಗಳಿಂದ 
ಕೂಡಿದ ಭಾಗವಿದೆ. ಇದರ ಮೇಲಿರುವ ಕಾಂಡವು 
ಮಣಿಮಾಲೆಯಿಂದ ಅಲಂಕಾರಗೊಂಡಿದೆ. ಇದರ 


ಮೇಲೆ ಸಣ್ಣಸಣ್ಣ ಚಿಕಣಿ ಬಿಂಬಗಳಿವೆ. ಇದರ ಉಳಿದ 
ಭಾಗಗಳಾದ 'ಳಸ, ತಾಡಿ , ಕುಂಭಗಳಿದ್ದು ಇದರ 
ಮೇಲೆ ಎರಡೆರಡು ಬಾರಿ ಅಡ್ಡ ಹಾಯುವೆ ಗೀಟುಗ 
ಳುಳ್ಳ ಮುಂಚಾಚಿದ ತರಂಗ ಬೋದಿಗೆಯಲ್ಲಿ ಮಧ್ಯ 


ಪಟ್ಟಿ ಇದೆ. ಸಭಾಮಂಟಪದ ಆಗ್ನೇಯದ ಸಪ್ತಮಾತೃ 
ಕೆಯರ ಪಟ್ಟಿಕೆಯು ನೆಲದ ಮೇಲಿದೆ. 

ಗರ್ಭಗೃಹದ ದ್ವಾರಬಂಧ :- ಗರ್ಭಗೃಹದ 
ದ್ವಾರಬಂಧವು" ಪತ “ರಿದಾಗಿದ್ದು ವಜ್ರಶಾಬೆ, 


 ರಜ್ಜುಶಾಖೆ ಮತ್ತು ಪತ್ರಶಾಖೆಗಳನ್ನು ಹೊಂದಿದೆ. 
ಇದರ ಲಲಾಟ ಪಟ್ಟಿಕೆಯಲ್ಲಿ. ಗಜಲಕ್ಷ್ಮಿಯ ಬಿಂಬವಿದೆ. 
ಆದರೆ ಇಲ್ಲಿಯ ಕಪೋತದ. ಕೆಳಭಾಗೆದಲ್ಲಿ ನರ್ತಕರ 
ಶಿಲ್ಪಗಳಿದ್ದು ಇವರೊಂದಿಗೆ ಇರುವವರು ಮೃದಂಗ, 
ಕಹಳೆ ಕೊಳಲು ಮೊದಲಾದವನ್ನು ನುಡಿಸುತ್ತಿರುವಂತೆ 
ಬಿಡಿಸಲಾಗಿದೆ. ಮಂಟಪದ ಭಿತ್ತಿಯ ಎರಡು ಇಡೆಯೂ 
ಇಂಥ ಶಿಲ್ಪಗಳ ಪಟ್ಟಿಕೆ ಇದೆ. ಇದರಿಂದ ಈ ಭಾಗ 
ದಲ್ಲಿ ಮಾತ್ರ ಇಂಥ ಶಿಲ್ಪಗಳ ಅಲಂಕಾರವನ್ನು ಮಿತಿ 
ಗೊಳಿಸ ಲಾಗಿದ್ದಿತೋ ಅಥವಾ ಪ್ರಸ್ತರದ ಸುತ್ತಲೂ 
ಅದು  ಮುಂಮವರೆದಿದೆಯೋ  ಹೇಳಲಾಗುತ್ತಿಲ್ಲ. 
ಗರ್ಭಗೃ ಹದ ಒಳಚಾವಣೆಯು ಬೋಳಾಗಿದೆ. ಇದರ 
ಮಧ್ಯ ಭಾಗದಲ್ಲಿರುವ ಎತ್ತರವಾದ ಪೀಠದ ಮೇಲೆ 
ಶಿವಲಿಂಗವಿದೆ 


ಅದಿಷ್ಠಾನನವು. ಜಗತಿ, ಉಪಾನ ಮತ್ತು ತ್ರಿಪಟ್ಟ 
ಕುಮುದಗಳನ್ನು ಒಳಗೊಂಡಿದೆ. ಭಿತ್ತಿಯ ಭಾಗವು 
ಸಮತಲವಾಗಿ 'ಮರದ ಜಾಲಂಧ್ರಗಳಂತೆ ರಚಿತವಾ 
ಗಿದೆ. ಭಿತ್ತಿಯ ಮೇಲ್ಭಾಗವು ಸರಳವಾಗಿದ್ದು ನಿಶ್ಚಿತವಾ 
ದಅಂತ ತರದಲ್ಲಿ ಕುಡ ಸ್ತಂಭಗಳನ್ನು ಹೊಂದಿದೆ.” ಈ 


೨೦೩೬ 


` ಭಾಗವಿಲ್ಲ. 'ಬಾದಾಮಿ ಚಾಲುಕ್ಕರ ಕೆಲವು 


. ಭಾಗದಲ್ಲಿರುವ ಶಿಲ್ಪಗಳ 


ಸ್ತಂಭಗಳು ಕೇವಲ ಸಭಾಮಂಟಪದ ಭಿತ್ತಿಯಲ್ಲಿ ಮಾತ್ರ 
ಕಾಣಬರುತ್ತಿದೆ. 


ಕಪೋತ :- ಕಪೋತವು ಅಲ್ಲಿಲ್ಲೇ ಕೆತ್ತಲಾಗಿ 
ರುವ ಸುಂದರವಾದ “ಗೂಡು'. ಗಳನ್ನು ಹೊಂದಿದ್ದು, 
ಇದರಮೇಲ್ಭ್ಬಾವಣಿಯು 


ಗಳು ಇಲಿಜಾ್‌ರಾಗಿ ರಚಿತವಾಗಿವೆ. 


ಗರ್ಭಗೃಹದ ಮೇಲಿನ ಕಪೋತದಲ್ಲಿ “ಹಾರ'ದ 
ಹೆಸರಿಸಲಾ 
ಗದ ದೇವಾಲಯಗಳಲ್ಲಿ ಈ ಲಕ್ಷಣ ಣವನ್ನು ಈಗಾಗಲೇ 
ಗುರುತಿಸಿರುತ್ತಾರೆ. ಉದಾಹರಣೆಗೆ ಐಹೊಳೆಯು 
ರಾವಳಫಡಿಯ ದೇವಾಲಯ (ಸತ.೭ನೇ ಶತಮಾನ) 
ಆದರೆ ಈ ದೇವಾಲಯದ ಗರ್ಭ ಗೃಹದ ಮೇಲಿನ 
ಕಪೋತದಲ್ಲಿ ಎರಡು ಚೌಕಾಕಾರದ ಭಾಗಗಳಿದ್ದು 


ಮೇಲಿನ ಭಾಗವು ಚೌಕಾಕಾರದದ ಭೂಮಿಯಾಗಿದ್ದು, 


ಕೆಳಮುಖವಾಗಿ ಬಾಗಿದೆ. ಪ್ರತಿ ಭಾಗದ ಮಧ್ಯ ದಲ್ಲೂ 


` ಸುಂದರವಾಗಿ ಅಲ ಲಂಕಾರವಾಗಿರುವ ಗೂಡುಗಳಿವೆ. 
ಆದರಿಂದ ಇದು ಬಕತಛ ವಿಮಾನ ಪದ್ಧತಿಯ 
ದೇವಾಲಯವಾಗಿದೆ. 


5, `ಈ ಅಲಂಕಾಶವು ಪ್ರಸ್ತರದ ಹೊರಭಾಗ 
ದಲ್ಲಿ ಸುತ್ತಲೂ ಕಾಣುತ್ತದೆ. ಇಲ್ಲಿ ಮಂಟಪದ ಒಳ 


ಭಾಗದಲ್ಲಿರುವ" ಅಪ್ಪದಿಕ್ತಾಲಕರ ಪಟ್ಟಿಕೆಯೂ, ಸಪ್ತ 
ಮಾತೃಕೆಯರ ಪಟ್ಟಿಕೆಯನ್ನು ಸೇರಿಸಬೇಕು. ಅಷ್ಟದಿಕ್ಟಾ 
ತಾ ಪಟ್ಟಿಕೆಯಲ್ಲಿ ಮಧ್ಯದ ಅಂಕಣದಲ್ಲಿ ಗಣೇಶ. 

ರ್ಶಿಕೇಯರೊಂದಿಗೆ ಇರುವ ನಟರಾಜನ ಶಿಲ್ಪವಿದೆ. 
sed ಪ್ರತಿದಿಕ್ಕಿನಲ್ಲೂ ಆಯಾ ದಿಕ್ಬಾಲಕರ ಶಿಲ್ಪಗಳು, 
ಅವರ ವಾಹನದೊಂದಿಗೆ ಇವೆ. ಇವು ಹೆಚ್ಚು ಅಲಂ 
ಕಾರಿಕವಾಗಿರದೇ, ನುರಿತವರ ಕೆಲಸದಂಶಿಲ್ಲ. ಸಪ್ತಮಾ 
ಶ್ರ ಕೆಯರ ಪಟ್ಟಿಕೆಯ, ಸರಳವಾಗಿದೆ ಮತ್ತು ಪ್ರತೀ 
ಶಿಲ್ಪದ ಪೀಠದಡಿ ಇರುವ ಸಂಕೀತದಿಂದ ' ದೇವಿಯ 
ರನ್ನು ' ಗುರುತಿಸಬಹುದಾಗಿದೆ. ಗರ್ಭಗೃಹದ ದ್ವಾರ 
ಬಂಧದ ಕಪೋತದಲ್ಲಿನ ಶಿಲ್ಪಗಳ ಪಟ್ಟಿಕೆಯ ಬಗೆಗೆ 
ಈಗಾಗಲೇ ತಿಳಿಸಿದೆ. ಪ್ರಸ್ತರದ ಕಪೋತದಲ್ಲಿನ ಕೆಛ 
ಸಾಲಿನಲ್ಲಿ ಭೂತಗಣದಿಂದ 
ಹಿಡಿದು, ನರ್ತಕರ ಸಮೂಹದವರೆಗೆ ಚಿತ್ರಿಸಿದ್ದು, 
ಇಲ್ಲಿರುವ ಹಲವಾರು ವಿವಿಧ 
ನುಡಿಸು ತ್ತಿದ್ದಾರೆ. ಆನೆ, ಸಿಂಹ ಮೊದಲಾದ ಪ್ರಾಣಿಗಳ 


ಇತಿಹಾಸ ದರ್ಶನಿ 


ಸಮತಳವಾಗಿದೆ. ಆದರೆ ಪಕ್ಕ 


ಸಂಗೀತವಾದ್ಯಗಳನ್ನು. 


A 


ಚಿತ್ರವೂ ಇದೆ. ಅದರೆ ವಾತಾವರಣದ ಪ್ರಭಾವದಿಂದ 
ಶಿಲ್ಪಗಳು ಹಾಳಾದಂತಿವೆ.ಇಲ್ಲಿರುವ ಎರಡು ಪಂಚತಂತ್ರದ 
ಕತೆಗಳ ಶಿಲ್ಪಗಳ ಕುತೂಹಲ ಕೆರಳಿಸುತ್ತಿವೆ. ಅದರಲ್ಲಿ 
ಮೊದಲನೆಯದು ಹಾವು ಮತ್ತು ಮುಂಗುಸಿಯ ಕತೆಯಾ 
ಗಿದ್ದು ಇದನ್ನು ೨ ಪಟ್ಟಿಕೆಗಳಲ್ಲಿ ಕೆತ್ತಿದೆ ತೊಟ್ಟಿಲಿನ 
ಬಳಿಗೆ ಬರುತ್ತಿರುವ ಮೊದಲ ಪಟ್ಟಿಕೆಯಲ್ಲಿ, ಮುಂಗು 
ಸಿಯನ್ನು ಸ್ತ್ರೀಯು ಕೊಲ್ಲುತ್ತಿರುವಂತೆ ಎರಡನೇ ಪಟ್ಟಕೆ 
ಯಲ್ಲಿ ಚಿತ್ರಿಸಲಾಗಿದೆ. 


ಇದರಂತೆ ಕೆತ್ತಿರುವ ಮತ್ತೊಂದು ಕತೆಯಲ್ಲಿ - 
ಎರಡು ಹಂಸ ಸಗಳು ಒಂದು ಉದ್ದವಾದ ಕೋಲನ್ನು 
ಕಚ್ಚಕೊಂಡಿರುವ ಆಮೆಯನ್ನು ಮೇಲಕ್ಕೆ ಎ ಎತ್ತಿಕೊಂಡು 
ಹೋಗುತ್ತಿವೆ. ಇದರ ಕೆಳ ಗೆ ಒಂದು ಪ್ರಾಣಿ ಇದ್ದ 
ಭೂಮಿಯನ್ನು ಸಂಕೇತಿಸುತ್ತಿದೆ. ಶಿಲ್ಪದ ಅಲಂಕಾರಗ 
ಳಲ್ಲಿ, ಗಂಧರ್ವ ದಂಪತಿಗಳ ಶಿಲ್ಪವು ಸೇರುತ್ತದೆ. 
ಶಿಲ್ಪಿಯು ಇವನ್ನು ಎದ್ದು ಕಾಣುವಂತೆ ಮೂಡಿಸಿರು 
ವುದಿಲ್ಲ. ಇವು ಹೆಚ್ಚು ಅಲಂಕಾರವಿರದೆ ಮಧ್ಯಮ 
ಗಾತ್ರದ್ದಾಗಿದೆ. 


ಒಟ್ಟಿನಲ್ಲಿ ಕಮಠೇಶ್ವರ ದೇವಾಲಯವು ಕೆಲವು 
ಅಪರೂಪದ ಲಕ್ಷಣಗಳನ್ನು ಹೊಂದಿರುವ ವಿಶಿಷ್ಠ 
ದೇವಾಲಯವಾಗಿದೆ. ಈ ದೇವಾಲಯವು ಸಾಂತರ 
ವಾಸ್ತು ವಿನ್ಯಾಸದ ಆರಂಭಕಾಲವನ್ನು ಸೂಚಿಸುತ್ತಿದೆ. 
ಕಮಠೇಶ್ವರ ದೇವಾಲಯದಲ್ಲಿ ಗುರುತಿಸಬಹುದಾದ 
ಪ್ರಾದೇಶಿಕ ಶೈಲಿಯ ಕೆಲವು ಲಕ್ಷಣಗಳನ್ನು ಬೇರೆ 
ದೇವಾಲಯಗಳಲ್ಲಿ ಮುಂದುವರೆದಿವೆ. ಉದಾಹರಣೆಗೆ 
ಕಂಬಗಳ ಅಲಂಕಾರ ಮತ್ತು ಗರ್ಭಗೃಹದ ಮೇಲಿನ 
ಶಿಖರ,...ಇತ್ಯಾದಿ. 


ಈ ದೇವಾಲಯದ ಕಂಬಗಳು ಬಹಳ ಸರಳ 
ವಾದ ಬ್ರಹ್ಮಕಾಂತ ರೀತಿಯಾಗಿದ್ದು, ಕಂಬದ ಕಾಂಡದ 
ಮೇಲ್ಭಾಗದಲ್ಲಿ ಮಾತ್ರ ಅಲಂಕಾರವಿದೆ. ನಂತರದ 
ಕಾಲದ ದೇವಾಲಯಗಳಲ್ಲಿ ಇದೇ ರೀತಿಯ ಕಂಬಗಳು 
ಹೆಚ್ಚು ಅಲಂಕಾರಿಕವಾಗಿವೆ. ಉದಾಹರಣೆಗೆ - 
ಬೋಗಾರ ಬಸ್ತಿ : ಕಾಂಡದ ಮಧ್ಯ ಭಾಗದಲ್ಲಿ ಸರಳ 
ವಾದ ಪಟ್ಟಿಗಳ ಬದಲು ಬಳ್ಳಿಯ ಅಲಂಕಾರವಿದೆ. 
ಇಲ್ಲಿಯ . ಕಾಂಡದ ಮೇಲ್ಭಾಗದಲ್ಲಿ ಕಮಠೇಶ್ವರ 
ದೇವಾಲಯದ ಕಂಬಕ್ಕಿಂತ ಹೆಚ್ಚಿಗೆ ಅಲಂಕಾರವಿದೆ. 
ಇಲ್ಲಿ ಗ್ರಾಸಮುಖದ ಮೇಲೆ ಸುರಳಿಯ ಬಂಧವಿದೆ. 
ಮತ್ತು ಕಳಸದ ಭಾಗವು ಹೂವಿನ ಚಿತ್ತಾರದ ನಾಸಿ 
ಯಿಂದ ಅಲಂಕಾರವಾಗಿದೆ. ನಾಸಿ ಮಧ್ಯದಲ್ಲಿ ಆಸೀನ 


ಇತಿಹಾಸ ದರ್ಶನ 


ಕಾಣಬಹುದಾದ 


ಜಿನಬಿಂಬವಿದೆ.'  ಕಮಕೇಶ್ವರ ಬ ರ್‌ 
ದಲ್ಲಿ ದಿಂಬಿನಂತಹ ಭಾಗವಿದ್ದು ನಂತರದ ಕಾಲದಲ್ಲಿ 
ಇದು ಚೌಕಾಕಾರದ ದಿಂಬಿನಂತಿದ್ಕೆ ಮೇಲೆ ಹೇಳಿರುವ : 
ಮೂರು ದೇವಾಲಯಗಳಲ್ಲಿ ತರಂಗ ಬೋದಿಗೆ ಇವೆ. 
ಆದರೆ ಹುಂಚದ ಬೋದಿಗೆಗಳು ಬಾದಾಮಿ ಚಾಲು 
ಕ್ಕರ ಬೋದಿಗೆಗಳಂತೆ ಬಾಗಿರದೇ ಸ್ವಲ್ಪ ನೇರವಾಗಿವೆ. 


ಪ್ರಸ್ತರದ ಭಾಗದಲ್ಲಿ ಬಂದಿರುವ ಶಿಲ್ಪಗಳ ಸಾಲೇ 
ಇನ್ನೊಂದು ಮುಖ್ಯ ವಿಷಯ. ಬೋಗಾರ ಬಸದಿ 
ಯಲ್ಲಿ  ಭೂತಮಾಲೆ, ಹಂಸಮಾಲ್ಕೆ ವ್ಯಾಳಮಾಲೆಗ 
ಇವೆ” ಈ ಶೈಲಿಯ ದೇವಾಲಯಗಳಲ್ಲಿ ಮಾತ್ರ 
ಇನ್ನೊಂದು ಲಕ್ಷಣವೆಂದರೆ ಇದರ 
ಶಿಖರದಲ್ಲಿ ಸಾಮಾನ್ಯ ವಾಗಿ ಸುಕನಾಸಿ ಇರದೇ ಬೆಳವ 
ಜಿಗೆ ಪಡೆದ ಕೂಟದಂತಿರುತ್ತದೆ. ಕಮಠೇಶ್ವರ ದೇವಾ 
ಲಯವು ಏಕತಳ ವಿಮಾನವಾಗಿದ್ದು, ಆದರೆ ಮುಂದಿನ 
ದೇವಾಲಯಗಳ ಶಿಖರವು ದ್ವಿತಳ ವಮಾನವಾಗಿರು 
ತ್ತದೆ. ಆದರೆ ಕಮಠೇಶ್ವರ ದೇವಾಲಯದಲ್ಲಿ ಮಾತ್ರ 
ನದು ಹೆಚ್ಚಾಗಿ ಚೆಳದಿರದೆ ನಂತರದ ದೇವಾಲಯಗಳ 
ವಿಮಾನ ಶೈಲಿಯು ಬೆಳೆದು ಬಂದ ರೀತಿಗೆ ಉದಾಹ 
ರಣೆಯಾಗಿದೆ. ನಂತರದ ಕಾಲದ ' ದೇವಾಲಯಗಳಲ್ಲಿ 
ಗ್ರೀವದ ಭಾಗದಲ್ಲಿ ಶಿಖರದ ಸ್ತೂಪಿಯ ಪಾದವಿದ್ದು, 
ಇದು ಪ್ರವೇಶ ದ್ವಾರವನ್ನು ಹೊಂದಿರುವ ವಿಸ್ತಾರವಾದ 
ಗೂಡಿನಂತಿ ರುತ್ತದೆ. ಇದನ್ನು ಬೋಗಾರ ಬಸದಿ 
ಮತ್ತು ಪಾಶ್ವ ನನಾಥ ದೇವಾಲಯಗಳನ್ನು ಉದಾಹರಿಸಿ 
ತಿಳಿಯಬಹುದಾಗಿದೆನ ಗೂಢ ಮಂಟಪದ ದ್ವಾರ 
ಬಂಧವು ಚೆನ್ನಾಗಿ ಬಾಗಿದ್ದು, ಸಾಕಷ್ಟು ಅಲಂಕಾರಿಕ 
ವಾಗಿದೆ. ಇದರ “ಭದ್ರ'ದಭಾಗದಲ್ಲಿ ಶಾಲಾಪಂಜರವೂ, 
ಕರ್ಣದ ಭಾಗದಲ್ಲಿ ಕಪೋತ ಪಂಜರವೂ ಇದೆ. 
ಇದರ ಕಪೋತ ಪಂಜರದ ಲಕ್ಷಣವು ಈ ಶೈಲಿಯ 
ವಿಶೇಷ ಪಾಷಾ 


ಪಾರ್ಶ್ವನಾಥ ದೇವಾಲಯ "ಕೂಡು'ಗಳ ಮೇಲಿನ 
ಮಹಾನಾಸಿಯು, ಹೆಚ್ಚು ಅಲಂಕಾರಿಕವಾಗಿದೆ. ಪಾರ್ಶ್ವ 
ನಾಥ ಬಸದಿಯಲ್ಲಾದರೆ ಶಿಖರವು ಪೂರ್ಣರೂಪವನ್ನು 
ಪಡೆದಿದೆ. ಒಟಾರೆ, ಇವು ಈ ದೇವಾಲಯಗಳ 
ಶೈಲಿಯನ್ನು 


ಪಾರ್ಶ್ವನಾಥ ದೇವಾಲಯದ ಸಭಾಮಂಟಪದಲ್ಲಿ 
ಮೇಲಾ ವಣಿಯಲ್ಲಿ ಅಷ್ಟದಿಕ್ಬಾಲಕರ ಪಟ್ಟಿಕೆಯಿದೆ. 


ಇಲ್ಲಿಮಧ್ಯದಲ್ಲಿ ಯಕ್ಷನ ಬಿಂಬವಿದ್ದು ಅದು ಹೆಚ್ಚು ದೇವಾಲಯಗಳಲ್ಲಿ ಇದು ಪ್ರಾಚೀನವಾದ್ದದಲ್ಲದೇ, 


ಅಲಂಕಾರಯುತವಾಗಿದೆ. ಮಲೆನಾಡಿನ ಪ್ರಾದೇಶಿಕ ಶೈಲಿಯ ದೇವಾಲಯಗಳ ಆರಂ 
ಭಕ್ತೆ ಇದೊಂದು ಉದಾಹರಣೆ ಎನ್ನಬಹುದು. 
ಒಟ್ಟಾರೆ ಶಾಸನದ ಆಧಾರದ ಮೇಲೆ ಕಮಠೇಶ್ವರ ಫೋ 
ದೇವಾಲಯವನ್ನು ಕ್ರಿ .ಶುಲ್‌ನೇ ಶತಮಾನದ್ದೆಂದು ಸ್ಪಷ್ಟ ಅನುವಾದ. ಕೊ. ವಸಂತಲಕ್ಷ್ಮಿ 


ವಾಗಿ ಹೇಳಬಹುದು. ಈ ಗುಂಪಿನ ಸಾಂತರ ಕಾಲದ 


ಅಡಿ ಟಿಪ್ಪಣಿಗಳು 


1) ‘Karnataka State Gazetteer, Shimoga District” - (1978) P.644. 
2) K.V.Ramesh and Madhava N.Katti, ‘The Origin and Early History of the Santarasas 
of Santalige - 1000’ P.25. 

3) E.C., Vill (Part Il) ಶಾ.ಸಂ.62. 

4) 1016 - ಶಾ.ಸಂ.61. 

5) ಅದೇ. 

6) ಡಾ| ಶ್ರೀನಿವಾಸ ಪಾಡಿಗಾರರು ನೀಡಿದ ಮಾಹಿತಿ. , 

7) Dhakhy M.A., 1988 ‘Encyclopedia of Indian Architecture South India’ p. 222. 
8) 1016 P.222. 
9) Ibid, ೧.217 - 225. 

10) 1016, P.222. 


೨೩೮ ಇತಿಹಾಸ ದರ್ಶನ . 


